ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 848(1182) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು 


ವಿಷಯ: ಬೀದರ್‌ ಜಿಲ್ಲೆಯ ವಕ್ತ್‌ ಆಸ್ತಿಯ ಕುರಿತು 


(ಅ) ಬೀದರ್‌ ಜಿಲ್ಲೆಯಲ್ಲಿ ಇರುವ ವಕ್ತ್‌ ಆಸಿಗಳೆಷ್ಟು; ಅದರಿಂದ ಸರ್ಕಾರಕ್ಕೆ ಆಗುತ್ತಿರುವ 
ಲಾಭವೆಷ್ಟು; ಅದರ ಆಸ್ಲಿವಾರು ಎಕರೆಗಳೆಷ್ಟು; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಬೀದರ್‌ ನಗರದ ದರ್ಗಾವೊಂದರ ಆಸ್ಲಿಯನ್ನು ಖಾಸಗಿಯವರಿಗೆ ಪರಭಾರೆ (ಲೀಸ್‌) 
ನೀಡಲು ಅವಕಾಶವಿದೆಯೇ; ಯಾವ ನಿಯಮವಿದೆ; ಇಲ್ಲದಿದ್ದರೆ, ಹಾಗೆ ಮಾಡಲಾದ 
ದರ್ಗಾದವರ ವಿರುದ್ದ ಕ್ರಮಕ್ಕೆ ಗೊಳ್ಳಬಹುದೇ ಕ್ರಮ ಯಾವ ರೀತಿಯ ಕ್ರಮ 
ತೆಗೆದುಕೊಳ್ಳಲಾಗಿದೆ? 


